ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ರಾಜ್ಯದಲ್ಲಿ ನರೇಗಾ ಯೋಜನೆಯ ಗುರಿಯನ್ನು ಹೆಚ್ಚಿಸುವ ಬಗ್ಗೆ 
ಶ್ರೀ ಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 


15 (45) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ನರೇಗಾ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು; ರಾಜ್ಯಕ್ಕೆ ಎಷ್ಟು ಮಾನವ 
ದಿನಗಳು ಗುರಿಯನ್ನು ನಿಗಧಿಪಡಿಸಲಾಗಿದೆ; (ಜಿಲ್ಲಾವಾರು ವಿವರ ನೀಡುವುದು) 2020ರ ಅಂತ್ಯಕ್ಕೆ ಎಷ್ಟು 
ಮಾನವ ದಿನಗಳ ಗುರಿಯನ್ನು ತಲುಪಲಾಗಿದೆ; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ರಾಜ್ಯಕ್ಕೆ ಯಾವ ಯಾವ ಸಂದರ್ಭಗಳಲ್ಲಿ 100 ದಿನಗಳಿಂದ ಮಾನವ ದಿನಗಳನ್ನು 150 ದಿನಗಳವರೆಗೆ 
ಹೆಚ್ಚಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ; ಯಾವ ಯಾವ ವರ್ಷಗಳಲ್ಲಿ 100 ದಿನಗಳಿಗಿಂತ 
ಹೆಚ್ಚಿಗೆ ಮಾನವ ದಿನಗಳು ಉದ್ಯೋಗ ಸೃಜಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ; ಗುರಿಯನ್ನು 
ತಲುಪಿರುವ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚುವರಿ ಗುರಿ ಬಿಗಧಿಪಡಿಸಲು ಇರುವ ತೊಡಕುಗಳೇನು; 
ತೊಡಕುಗಳಿಲ್ಲವಾದರೆ ಹೆಚ್ಚುವರಿ ಗುರಿ ನಿಗಧಿಪಡಿಸದಿರಲು ಕಾರಣವೇನು; 


(ಇ) ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಬಿಡುಗಡೆ 
ಮಾಡಬೇಕಾದ ಅನುದಾನವೆಷ್ಟು; ಯಾವ ಯಾವ ವರ್ಷಗಳಿಂದ ಎಷ್ಟೆಷ್ಟು ಅನುದಾನ ಬಾಕಿ ಇದೆ; 
ಅನುದಾನ ಪಡೆಯಲು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು? (ವಿವರ ನೀಡುವುದು) 


